ಕರ್ನಾಟಕ ವಿಧಾನ ಪರಿಷತ್ತು 


. ಚುಕ್ಕೆ ಗುರುತಿಲ್ಲದ ಪ್ಲೆ ಸಂಖ್ಯೆ 
2. ಸದಸ್ಯರ ಹೆಸರು 


679 
ಶ್ರೀ ಎನ್‌. ಅಪ್ಪಾಜಿಗೌಡ" (ಸ್ಥಳೀಯ ಸಂಸ್ಥೆ 


” ಕ್ಷೇತ್ರದಿಂದ ಚುನಾಯಿತರಾದವರು) 


3. ಉತ್ತರಿಸುವ ದಿನಾಂಕ 04-03-2021 
4. ಉತ್ತರಿಸುವವರು ಮುಖ್ಯಮಂತ್ರಿಗಳು 

ಸಾ ಫ್‌ ತ್ತರ 

ಆ 1ಬೃಹತ್‌ ಜಿಂಗಳೊರು ಮಹಾನಗರ ಪಾಲಿಕ ಬೃಹತ್‌ `ಚೆಂಗಳೊರು ಮಹಾನಗರ ಪಾಲಿಕೆ 
ವ್ಯಾಪ್ತಿಯಲ್ಲಿ ಕಸವನ್ನು ವಿಲೇವಾರಿ - ಮಾಡಲು ವ್ಯಾಪ್ತಿಯಲ್ಲಿ ಕಸವನ್ನು ವಿಲೇವಾರಿ "ಮಾಡುವ 


ಎಂದಿನಿಂದ ಗುತ್ತಿಗೆಯನ್ನು ನೀಡಲಾಗಿದೆ; 
ಗುತ್ತಿಗೆಯ ಅವಧಿಯು ಮುಗಿದಿದೆಯೇ; ಅದೇ 
ಗುತ್ತಿಗೆದಾರರನ್ನು ಮುಂದುವರೆಸಲು 
ನಿಯಮಗಳಲ್ಲಿ ಅವಕಾಶವಿದೆಯೇ; ಇಲ್ಲವಾದಲ್ಲಿ, 
ನಿಯಮ ಉಲ್ಲಂಘಿಸಿರುವ ಅಧಿಕಾರಿಗಳ 
ವಿರುದ್ಧ ಯಾವ ಕ್ರಮ ಕೈಗೊಳ್ಳಲಾಗಿದೆ; 


ಗುತ್ತಿಗೆಯನ್ನು 2013 ರಲ್ಲಿ ನೀಡಲಾಗಿರುತ್ತದೆ. ಪ್ರಸ್ತುತ | 
ಗುತ್ತಿಗೆ ಅವಧಿಯು ಮುಗಿದಿರುತ್ತದೆ.. 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
ವ್ಯಾಪ್ತಿಯಲ್ಲಿ ಕಸವನ್ನು ವಿಲೇವಾರಿ ಮಾಡುವ ಗುತ್ತಿಗೆ 
ಅವಧಿ ಮುಗಿದ ನಂತರ ಅದೇ ಗುತ್ತಿಗೆದಾರರನ್ನು 
ಮುಂದುವರೆಸಲು ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ. 
ಈ ತರಹದ ಯಾವುದೇ ಪ್ರಕರಣಗಳು 
ಕಂಡುಬಂದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ. ಸೂಕ್ತ 
ಕಾನೂನು ಕಮ ಕೈಗೊಳ್ಳಲಾಗುತ್ತದೆ. 


ದಿನಾಂಕ: 
ರವರೆಗೆ ಕಸ ಸಂಗ್ರಹಣಾ ಕೇಂದ್ರಕ್ಕೆ ಪ್ರತಿ ದಿನ 
ಯಾವ ವಾಹನದಲ್ಲಿ ಎಷ್ಟು ಟನ್‌ ಕಸವು 
ಬಂದಿದೆ; ತೂಕವನ್ನು ಪರಿಶೀಲಿಸ ಲಾಗಿದೆಯೇ; 


' (ದಿನಾಂಕ, ಪ್ರತಿ ವಾಹನದ ತೂಕದ ರಸೀದಿ 


ವಾಹನಗಳ 
ಸಿಬ್ಬಂದಿಯ 


ವಿವರ, ವಾಹನದ ಮಾದರಿ, 
ಸಂಖ್ಯೆ, ತೂಕ ಪರಿಶೀಲಿಸಿದ 


ಹೆಸರು, ದಿನಾಂಕವಾರು ಸಂಪೂರ್ಣ ವಿವರ 


ನೀಡುವುದು). 


01.01.2018 ರಿಂದ 30.11.2020: 


ER OOLIE B08 ITO 
ರವರೆಗೆ ಕಸ ಸಂಸ್ಕರಣಾ ಘಟಕಕ್ಕೆ ಹಾಗೂ ವೈಜ್ಞಾನಿಕ 
ಭೂಭರ್ತಿ ಘಟಕಕ್ಕೆ ದಿನಾಂಕವಾರು ಪ್ರತಿದಿನದ ವಾಹನದ 
ತೂಕ, ಪಾಹನದ ಮಾದರಿ, ತೂಕ ಪರಿಶೀಲನೆ 
ಮಾಡಿರುವ ಕಸ ವಿಲೇವಾರಿ ವಿವರಗಳು "ಅಗಾಧವಾಗಿ 
ಸುಮಾರು 6,000 ಪುಟಗಳಷ್ಪಿದ್ದು, ಸದರಿ ವಿವರಗಳನ್ನು 
ಅನುಬಂಧ-1 ರಲ್ಲಿ ಅಳವಡಿಸಿ, ಸದರಿ ಮಾಹಿತಿಯನ್ನು 
ಸಿ.ಡಿ.ಯಲ್ಲಿ (Compact Disk) ನೀಡಲಾಗಿದೆ. 


ಕಸ ಸೆಂಗಹಣಾ ಕೇಂದೆದಲ್ಲಿರುವ 
ವೇ-ಬ್ರಿಡ್ಡ್‌ನ ನಿರ್ವಹಣೆಯನ್ನು ಪಾಲಿಕೆ 
ನಿರ್ವಹಿಸುತ್ತಿದೆಯೇ; ಅಥವಾ ಗುತ್ತಿಗೆದಾರರು 
ನಿರ್ವಹಿಸುತ್ತಾರೆಯೇ; ಇದು ಪ್ರತಿ ವರ್ಷ ತೂಕ 
ಮತ್ತು ಅಳತೆ ಇಲಾಖೆಯ ತಪಾಸಣೆಗೆ 
ಒಳಪಟ್ಟಿದೆಯೇ; (ವಿವರಗಳನ್ನು ಒದಗಿಸುವುದು) 


ಕಸ ಸಂಗ್ರಹಣಾ ಕೇಂದ್ರದಲ್ಲಿರುವ ವೇ-ಬ್ರಿಡ್ಡ್‌ನ 
ನಿರ್ವಹಣೆಯನ್ನು ಪಾಲಿಕೆ . ಪತಿಯಿಂದ 
ನಿರ್ವಹಿಸಲಾಗುತ್ತಿದೆ. ಕಸ ಸಂಸ್ಕರಣಾ ಘಟಕಗಳಾದ 
ಕನ್ನಹಳ್ಳಿ, ಸೀಗೆಹಳ್ಳಿ, ಸುಬ್ಬರಾಯನಪಾಳ್ಯ, |: 
ಲಿಂಗಧೀರನಹಳ್ಳಿ, ಚಿಕ್ಕನಾಗಮಂಗಲ ಹಾಗೂ 
ದೊಡ್ಡಬಿದರಕಲ್ಲು ಸಂಸ್ಕರಣಾ ಘಟಕಗಳನ್ನು 
2015-16ನೇ ಸಾಲಿನಲ್ಲಿ ನಿರ್ಮಿಸಿದ್ದು, ಆ ಸಮಯದಲ್ಲಿ 


2 


-2- 


ಪ್‌-ಪ್ರಡಗಳನ್ನ ಸ್ಯಾಸರಾಗರಾತ್ತಡ ಡಸ] 
ಸಂಸ್ಕರಣಾ ಘಟಕದಲ್ಲಿನ ' ವೇ-ಬ್ರಿಡ್ಡ್‌ ದಿನಾಂಕ: 
01.10.2020 ರಲ್ಲಿ ತೂಕ ಮತ್ತು. ಅಳತೆ ಇಲಾಖಾ 


'ವತಿಯಿಂದ ತಪಾಸಣೆಗೆ ಒಳಪಟ್ಟಿರುತ್ತದೆ. ವಿವರಗಳನ್ನು | 


ಅನುಬಂಧ-2 ರಲ್ಲಿ ಅಳವಡಿಸಿ, ಸದರಿ ಮಾಹಿತಿಯನ್ನು 


| ಸಿ.ಡಿ.ಯಲ್ಲಿ (Compact Disk) ನೀಡಲಾಗಿದೆ. 


ಕಸ ಸಂಗಹಣೆ ಹಾಗೊ `ವಲೇವಾರಿ ಸರಿಯಾದ 
ರೀತಿಯಲ್ಲಿ ನಡೆಯದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಈ ಬಗ್ಗೆ 
'| ಸರ್ಕಾರ ಕೈಗೊಂಡಿರುವ ಕ್ರಮಗಳಾವುವು? 


ಜೆಂಗಳೂರಿನ ನಗರ ಸತ್ತಮ 
ಜನಾರೋಗ್ಯವನ್ನು ಒದಗಿಸಲು ನಗರದ ಸ್ವಚ್ಛತೆಯನ್ನು 
ಕಾಪಾಡುವುದು ಬೃಹತ್‌ ಬೆಂಗಳೂರು ಮಹನನಗರ 


ಪಾಲಿಕೆಯ . ಜವಾಬ್ದಾರಿಯಾಗಿರುತ್ತದೆ. ಪಾಲಿಕೆ 


ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುತ್ತಿರುವ ತ್ಯಾಜ್ಯವನ್ನು 
ವೈಜ್ಞಾನಿಕವಾಗಿ ಸಂಸ್ಕರಿಸಿ ವಿಲೇವಾರಿ ಮಾಡುವುದು 
ಸಾರ್ವಜನಿಕರ ಆರೋಗ್ಯ ಮತ್ತು ಸ್ಪಚ್ಛತೆಯನ್ನು 
ಕಾಪಾಡುವ ಹಿತದೃಷ್ಟಿಯಿಂದ ಪಾಲಿಕೆಯ ಆದ್ಯ 
ಕರ್ತವ್ಯವಾಗಿರುತ್ತದೆ. ನಗರದಲ್ಲಿ ಪ್ರತಿದಿನ 4500 ಮೆಟ್ರಿಕ್‌" 


| ಟನ್‌ಗಳಷ್ಟು. ಘನತಾಜ್ಯ ಉತ್ಪ್ತಿಯಾಗುತ್ತಿರುತ್ತದೆ. ಈ 


ಘನತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ಸಂಗಹಣೆ, ಸಾಗಾಣಿಕೆ, 
ಸಂಸ್ಕರಣೆ ಮತ್ತು ವಿಲೇವಾರಿ ಮಾಡುವ' ಕಾರ್ಯವನ್ನು 
ದೊಡ್ಡ " ಪ್ರಮಾಣದಲ್ಲಿ ಸೂಕ್ತವಾಗಿ 
ನಿರ್ವಹಿಸಲಾಗುತ್ತಿರುತ್ತದೆ. 


ಬೆಂಗಳೂರು ನಗರವು ಕಾಸ್ಮೋಪಾಲಿಟನ್‌ 
ನಗರವಾಗಿ ಪರಿವರ್ತನೆಗೊಂಡಿದ್ದು, ಈ ಬೃಹತ್‌ 
ಪ್ರಮಾಣದ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುವ 
ಸಮಯದಲ್ಲಿ ಸಾರ್ವಜನಿಕರಿಂದ ದೂರುಗಳು ಆಗಿಂದಾಗ್ಗೆ 
ಬರುತ್ತಿರುವ ಮೇರೆಗೆ ಬೆಂಗಳೂರು ನಗರದ ನಿವಾಸಿಗಳ 
ಅನುಕೂಲಕ್ಕಾಗಿ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ 
ದೂರಗಳನ್ನು ದಾಖಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ 
ತಿಳಿಸಲು ಹಾಗೂ ಪಾಲಿಕೆ ವತಿಯಿಂದ: ಕೂಡಲೇ ಸದರಿ 
ದೂರಿಗೆ ಸ್ಪಂದಿಸಿ ಘನತ್ಯಾಜ್ಯ ವಿಲೇವಾರಿಯನ್ನು 
ಕೈಗೊಳ್ಳಲು “ಸಹಾಯ ಆಹ್‌” ಅನ್ನು ಬಿಡುಗಡೆ 
ಮಾಡಲಾಗಿರುತ್ತದೆ. 


3 


ಹಸತ ಚಂಗಳೂರು ನಗರದಲ್ಲಿ ಪ್ರಾನತ್ಯ ಸದರಿ 
“ಸಹಾಯ ಆಪ್‌” ನಲ್ಲಿ ದೂರುಗಳು ದಾಖಲಾಗುತ್ತಿದ್ದು, 
ಸದರಿ ದೂರುಗಳಿಗೆ ಪಾಲಿಕೆಯು ಕೂಡಲೇ ಸ್ಪಂದಿಸಿ, 
-| ದೂರುಗಳನ್ನು ಪರಿಹರಿಸಲು ಕ್ರಮ ಕೈಗೊಳ್ಳಲಾಗಿರುತ್ತದೆ. 
ಪಾಲಿಕೆಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಕುರಿತಂತೆ 
ಪ್ರತ್ಯೇಕವಾದ  ಕೋಶವಿದ್ದು, ' ಸದರಿ, ಕೋಶದಿಂದ 
ಪ್ರತಿನಿತ್ಯದ ಘನತ್ಯಾಜ್ಯ ವಿಲೇವಾರಿ ಕಾಮಗಾರಿಯನ್ನು’ 
ಸಮರ್ಪಕವಾಗಿ ನಿರ್ವಹಿಸಲು ಎಲ್ಲಾ ತರಹದ ಕ್ರಮವನ್ನು 
ಬಿಬಿಎಂಪಿ ವತಿಯಿಂದ  ಕೈಗೊಳ್ಳಲಾಗಿರುತ್ತದೆ. 


2 ಸಂಖ್ಯೆ: ನಅಇ 57 ಎಂಎನ್‌ವೈ 2021 (%) ; 
\ ಬರೆ ಜಧೌಂಲೊಳೆಪ್ರೈ 
(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ ' 


